ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 936(1141) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: ನರೇಗಾ ಯೋಜನೆಯ ಗುಣಮಟ್ಟದ ಬಗ್ಗೆ 


(ಅ) ರಾಮನಗರ ಜಿಲ್ಲೆ ಮಾಗಡಿ ತಾಲ್ಲೂಕು, ಕುದೂರು ಹೋಬಳಿ, ಬಿಸ್ಕೂರು ಗ್ರಾಮ 
ಪಂಚಾಯತಿಯಲ್ಲಿ 2020-21ನೇ ಸಾಲಿನಲ್ಲಿ ನರೇಗಾ ಯೋಜನೆಯಡಿ ಕೈಗೊಂಡ 9 
ಕಾಮಗಾರಿಗಳು ಕಳಪೆ ಮಟ್ಟಿದ್ದಾಗಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ತಪ್ಪಿತಸ್ಥರ ವಿರುದ್ಧ ಕೈಗೊಂಡಿರುವ ಕ್ರಮಗಳೇನು; (ಸದರಿ 9 ಕಾಮಗಾರಿಗಳ 
ವಿವರ ನೀಡುವುದು) 


(ಆ) ಸದರಿ ಕಾಮಗಾರಿಯಲ್ಲಿ ಸುಮಾರು 2 ಕೋಟಿಯಷ್ಟು ಅವ್ಯವಹಾರ ನಡೆದಿರುವುದು 
ಸರ್ಕಾರ ಗಮನಿಸಿದೆಯೇ ; ಗಮನಿಸಿದ್ದಲ್ಲಿ, ಸಂಬಂಧಪಟ್ಟವರ ವಿರುದ್ದ ಕೈಗೊಂಡಿರುವ 
ಕ್ರಮಗಳೇನು; 


(ಇ) ಸದರಿ 9 ಕಾಮಗಾರಿಗಳ ಬಿಲ್ಲನ್ನು ತಡೆಹಿಡಿದು ಸಮಗ್ರ ವರದಿ ಸಲ್ಲಿಸುವ ನಿಟ್ಕಿನಲ್ಲಿ 
ಕೈಗೊಂಡಿರುವ ಕ್ರಮಗಳೇನು; 


(ಈ) ಬಿಸ್ಕೂರು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ, ವರ್ಗಾವಣೆಗೊಂಡು 6 ತಿಂಗಳಾದರೂ 
ಇದುವರೆವಿಗೂ ಬೇರೊಬ್ಬರನ್ನು ಸದರಿ ಜಾಗಕ್ಕೆ ವರ್ಗಾವಣೆ ಮಾಡದಿರುವುದಕ್ಕೆ 
ಕಾರಣವೇನು; 


(ಉ) ಒಂದು ವರ್ಷವಾದರೂ ಸದರಿ ಗ್ರಾಮ ಪಂಚಾಯತಿಗೆ ಇಂಟರ್‌ನೆಟ್‌ ಸೇವೆಯನ್ನು 
ಪುನರ್‌ ಜೋಡಿಸಲು ವಿಳ೦ಬವಾಗುತ್ತಿರು ವುದರಿಂದ ಕೆಲಸ ಕಾರ್ಯಗಳಿಗೆ 
ತೊಂದರೆಯಾಗುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಸಂಪರ್ಕವನ್ನು ಪುನರ್‌ ಜೋಡಿಸುವ ನಿಟ್ಟಿನಲ್ಲಿ ಕೈಗೊಂಡ ಕ್ರಮಗಳೇನು; 


(ಊ) ರಾಜ್ಯದ ಪಂಚಾಯತಿ ವ್ಯಾಪ್ತಿಗೆ ಬರುವ ಗಂಥಾಲಯಗಳ ಮೇಲ್ವಿಚಾರಕರ ಕನಿಷ್ಠ 
ವೇತನವನ್ನು ಜಾರಿ ಮಾಡುವುದು ಯಾವಾಗ? 


